ಕರ್ವಾಟಿಕ ವಿಧಾನ ಪರಿಷತ್ತು 


'ಸರ್ಕಾರದ 


ಅಮೃತಾ ' ಯೋಜನೆ 
ಅಡಿಯಲ್ಲಿ 
ಟೆಂಡರ್‌ಗಿಂತ 
ಹೆಚ್ಚುವರಿ ಕಾಮಗಾರಿ 
ಮಾಡಿರುವುದು 
ಗಮನಕ್ಕೆ 
ಬಂದಿದೆಯೇ; 
ಬಂದಿದ್ದಲ್ಲಿ, 
ಮೊತ್ತಬೆಷ್ಟು; 
ಕಲಬುರಗಿ ನಗರದಲ್ಲಿ 
ಅಮೃತಾ _ ಯೋಜನೆ 


ಇದರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1593(1852) 
ಸದಸ್ಯರ ಹೆಸರು ಪ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 15-03-2022 
ಉತ್ತರಿಸುವ ಸಚಿವರು ನಗರಾಭಿವೃದ್ಧಿ ಸಚಿವರು 
ಈ. ಪುಶ್ನೆ ಉತ್ತರ | 
ಸಲ ll 
ಅ) | ಕಲಬುರಗಿ ನಗರದ | * ಕಲಬುರ್ಗಿ ನಗರದ ಅಮೃತ್‌ ಯೋಜನೆ ಫೇಸ್‌-01ರ ಅಡಿಯಲ್ಲಿ 
ಅಮೃತಾ ಯೋಜನೆ |' ಕಲಬುರ್ಗಿ ಮಹಾನಗರ ಪಾಲಿಕೆ ವತಿಯಿಂದ ರೂ3.20 ಕೋಟಿಗಳ 
ಪೇಸ್‌ 1ರ ಿಡಿಯಲ್ಲ 5 ಉದ್ಯಾನವನ ಮತ್ತು ಹಸಿರು ಜಾಗ ಅಭಿವೃದ್ದಿ 
ನಕ೦ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ. 
ಕಾಮಗಾರಿಗಳು ಎಷ್ಟು; 
ಇದರ  ಮೊತ್ತವೆಷ್ಟು.| * ಸದರಿ ಕಾಮಗಾರಿಗಳಿಗೆ ರಾಜ್‌ಯ ಉನ್ನತ ಮಟ್ಟಿದ ಸಂಚಾಲನಾ 
ಕಲಬುರಗಿ ನಗರದಲ್ಲಿ ಸಮಿತಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಸದರಿ ಕಾಮಗಾರಿಗಳ 
ಅಮೃತಾ "ಯೋಜನೆ ಅಂದಾಜು ಮೊತ್ತ ರೂ.3.20 ಕೋಟಿಗಳು, ಟೆಂಡರ್‌ ಪ್ರೀಮಿಯಮ್‌ 
ಪೇಸ್‌-1 ರ ಅಡಿಯಲ್ಲಿ ‘zero’ (Nib. 
ಕಾಮಗಾರಿ 
ಅನುಷ್ಠಾನಗೊಂಡಿದ್ದು | * ಸದರಿ ಕಾಮಗಾರಿಗಳಿಗೆ ಮಹಾನಗರಪಾಲಿಕೆ ವತಿಯಿಂದ 
ಇದರ ಅಂದಾಜು ಮಾಡಿರುವ ವೆಚ್ಚ ರೂತ318 ಕೋಟಿಗಳು. ವಿವರಗಳನ್ನು 
ಮೊತ್ತವೆಷ್ಟು ಹಾಗೂ ಅನುಬಂಧ-1 ರಲ್ಲಿ ನೀಡಿದೆ. 
ಇದರ ಟೆಂಡರ್‌ | « ಕಲಬುರಗಿ ನಗರದ ಅಮೃತ್‌ ಯೋಜನೆಯ ಫೇಸ್‌-1 ರ ಅಡಿಯಲ್ಲಿ 
ಪ್ರಿಮಿಯಮ್‌ ಎಷ್ಟು; 02 ಸಂಖ್ಯೆಯ ನೀರು ಸರಬರಾಜು ಮತ್ತು ಒಳಚರಂಡಿ 
ಮತ್ತು ಖರ್ಚಾಗಿರುವ ಕಾಮಗಾರಿಗಳನ್ನು ಕೈಗೊಂಡಿದ್ದು, ವಿವರಗಳು ಈ ಕೆಳಗಿನಂತಿವೆ: 
ಮೊತ್ತವೆಷ್ಟು: _ 
ಕ್ರ | ಕಾಮಗಾರಿ | ಅಂದಾಜು ಮೊತ್ತ | ಗುತ್ತಿಗೆ ಮೊತ್ತೆ | ಟೆಂಡರ್‌ ಖರ್ಚಾಗಿರುವ 
ಸಂ | ವಿವರ (ರೂ.ಕೋಟಿಗಳಲ್ಲಿ) | (ರೂ.ಕೋಟಿಗಳಲ್ಲಿ) | ಪ್ರೀಮಿಯಂ | ಮೊತ್ತ (ರೂ. 
| ‘ ಕೋಟಿಗಳಲ್ಲಿ) ' 
1 ಒಳಚರಂಡಿ (CAPEX)- 156.80 (CAPEX)-174.80 ಶೇ. 7 156.20 
ಯೋಜನೆ {OPEX) - 23.65 (OPEX}-17.90 ರಷ್ಟುಹೆಚ್ಚಿಗೆ 
ಒಟ್ಟಿ- 180.45 ಒಟ್ಟಿ- 192.70 . 
2 ನೀರು (CAPEX) 12.36 (CAPEX) 12.73 ಶೇೇ4.90 12.41 
ಸರಬರಾಜು | (OPEX)__0.47 (QPEX) 0.26 ರಷ್ಟುಹೆಚ್ಚಿಗೆ 
ಯೋಜನೆ ಒಟ್ಟೊ 12.77 ಒಟ್ಟು 12.99 
(ಹಚ್ಚುವರಿ 
ಅನುದಾನ) _ 
ಆ) | ಕಲಬುರಗಿ: ನಗರದಲ್ಲಿ | , ಅಮೃತ್‌ 10 ಯೋಜನೆಯಡಿ ಕಲಬುರ್ಗಿ ಮಹಾನಗರ 


ಪಾಲಿಕೆಯಿಂದ ಕೈಗೊಂಡಿರುವ 5 ಉದ್ಯಾನವನ ಮತ್ತು ಹಸಿರು 
ಜಾಗ ಅಭಿವೃದ್ದಿ ಕಾಮಗಾರಿಗಳಲ್ಲಿ ಟೆಂಡರ್‌ ಅಂದಾಜು 
ಮೊತ್ತಕ್ಕಿಂತ ಹೆಚ್ಚುವರಿ ಕಾಮಗಾರಿ ಮಾಡಿರುವುದಿಲ್ಲ. 


*« ಕಲಬುರಗಿ ನಗರದ ಅಮ್ಮತ್‌ ಯೋಜನೆಯ ಫೇಸ್‌-1ರ ಅಡಿಯಲ್ಲಿ 
' ನೀರು ಸರಬರಾಜು ಮತ್ತು ಒಳಚರಂಡಿ ಕಾಮಗಾರಿಗಳನ್ನು: 


ಕೈಗೊಂಡಿದ್ದು, ಈ ಯೋಜನೆಗಳಿಗೆ ಖರ್ಚಾಗಿರುವ ಮೊತವು 
ಟೆಂಡರ್‌ ಮೊತಗಿಂತ ಹೆಚ್ಚಾಗಿರುವುದಿಲ್ಲ ವಿವರಗಳು ಈ 
ಕೆಳಗಿನಂತಿವೆ. 


ಅಡಿಯಲ್ಲಿ ಹೆಚ್ಚುವರಿ]  ಲೂ.ಕೋಟಿಗಳಲ್ಲಿ)" 


ಯೋಜನೆಯಡಿಯಲ್ಲಿ 


ಕ್ರ ಕಾಮಗಾರಿ ವಿವರ ಟೆಂಡರ್‌ ಖರ್ಚಾಗಿರುವ ನಿಷ್ನಳ ಹೆಚ್ಚುವರಿ 
ಕಾಮಗಾರಿ ಸೆ ಸಂ ಮೊತ್ತ, ಮೊತ್ತ ಮೊತ್ತ 
ಒಳ ಚರಂಡಿ ಯೋಜನೆ 192.10 156.20 ಇಲ್ಲ 
ತಂಟ್ಲರುವ ತತ್ಸಮಾನ ನೀರು ಸರಬರಾಜು 12.99 12.41 ಇಲ್ಲು 
h " ಯೋಜನೆ (ಹೆಚ್ಚುವರಿ 
ಹೆಸರಿನೊಂದಿಗೆ ವಿವರ ಅನುದಾನ) _ _ 
[ನೀಡುವುದು _ 

ಇ) | ಕಲಬುರಗಿ ನಗರದ ಈ |, $ಲಬುರ್ಗಿ ನಗರದ ಅಮೃತ್‌ ಯೋಜನೆ ಪೇಸ್‌-1ರ ಅಡಿಯಲ್ಲಿ 
ಅಮೃತಾ ಯೋಜನೆ ಕಲಬುರ್ಗಿ ಮಹಾನಗರ ಪಾಲಿಕೆಯಿಂದ 5 ಉದ್ಯಾನವನ ಮತ್ತು 
ಅಡಿಯಲ್ಲಿ - ಹಸಿರು ಜಾಗ ಅಬಿವೃದ್ದಿ ಕಾಮಗಾರಿಗಳನ್ನು ಉತ್ತಮ 
ಕೈಗೊಂಡಿರುವ ಗುಣಮಟ್ಟದಿಂದ ಕೈಗೊಳ್ಳಲಾಗಿದ್ದು, ಯಾವುದೇ ಪುನರ್‌ ನಿರ್ಮಾಣ 
ಕಾಮಗಾರಿಗಳಲ್ಲಿ ಮಾಡಲಾಗಿರುವುದಿಲ್ಲ. 
ಎಲ್ಲೆಲ್ಲಿ ಕಳಪೆ ಮಟ್ಟದ 
ಕಾಮಗಾರಿಯಾಗಿದೆ: ಕಲಬುರಗಿ ನಗರದಲ್ಲಿ ಅಮೃತ್‌ ಯೋಜನೆಯಡಿಯಲ್ಲಿ ಕೈಗೊಂಡ 
ಕಳೆ ನೀರು ಸರಬರಾಜು ಮತ್ತು ಒಳಚರಂಡಿ ಕಾಮಗಾರಿಗಳ 
ಕಾಮಗಾರಿಗಳನ್ನು ಗುಣಮಟ್ಟಿವನ್ನು ಮೂರನೇ ತಪಸಣಾ ಸಂಸ್ಥೆರವರಿಂದ ಎಲ್ಲಾ; 
ಪುನರ್‌ ನಿರ್ಮಾಣ ಹಂತದಲ್ಲಿಯು ಪರಿಶೀಲನೆ/ ಪರಿವಿಕ್ಷಣೆಗೆ ಒಳಪಡಿಸಲಾಗಿರುತ್ತದೆ. 
ಮಾಡಲಾಗಿದೆಯೇ: ಸದರಿ ಕಾಮಗಾರಿಗಳ ಗುಣಮಟ್ಟಿದ ಕುರಿತು ಯಾಪವುದೇ.ದೂರುಗಳು 
ಇಲೆ; (ವಿವರ ಈವರೆವಿಗೂ ಬಂದಿರುವುದಿಲ್ಲ, ಎಲ್ಲಿಯೂ ಕಳಪೆ ಮಟ್ಟದ 
ನೀಡುವುದು) ಕಾಮಗಾರಿಯಾಗಿರುವುದಿಲ್ಲ. ಆದ್ದರಿಂದ, ಕಾಮಗಾರಿಗಳನ್ನು ಪುನರ್‌ 

ನಿರ್ಮಾಣ ಮಾಡುವ ಪ್ರಲ್ಲೆ ಉದ್ಭವಿಸುವುದಿಲ್ಲ. 

ಈ) | ಅಮೃತಾ ಫೇಸ್‌-1 ರಲ್ಲಿ * ಅಮೃತ್‌ ಪೇಸ್‌-1 ರಲ್ಲಿ ಕಲ್ಯಾಣ ಕರ್ನಾಟಿಕ ಜಿಲ್ಲೆಗಳ ಬಳ್ಳಾರಿ 
ನಲ್ಯಾಣಾ M ಕರ್ನಾಟಿಕ ಮಹಾನಗರಪಾಲಿಕೆ. ಕಲಬುರ್ಗಿ ಮಹಾನಗರಪಾಲಿಕೆ, ಬೀದರ್‌ 
ತೆಗೆದುಕೊಂಡ ನಗರಸಭೆ, ಗಂಗಾವತಿ ಸಗರಸಭೆ. ಹೊಸಪೇಟೆ ನಗರಸಭೆ. 
ಕಾಮಗಾರಿಗಳು ರಾಯಚೂರು ನಗರಸಭೆಗಳು ಯೋಜನೆಯಡಿ ಆಯ್ಕೆಯಾಗಿದ್ದು. 
ಯಾವುವು; ಎಷ್ಟು ಯೋಜನೆಯಡಿ ಕೈಗೊಂಡ ಉದ್ಯಾನವನ ಮತ್ತು ಹೆಸಿರು ಜಾಗ 
ಕಾಮಗಾರಿಗಳು ಅಭಿವೃದ್ಧಿ ಕಾಮಗಾರಿಗಳ ವಿವರಗಳನ್ನು ಅನುಬ೦ಧ-1 ರಲ್ಲಿ 
ಪೂರ್ಣಗೊಂಡಿವೆ; ಬೀಡಿದೆ. 

(ಪೂರ್ಣ ಮಾಕಿತಿ § § 

ನೀಡುವುದು) * ಸದರಿ ಕಾಮಗಾರಿಗಳಿಗೆ ರಾಜ್ಯ ಮಟ್ಟದ ಉನ್ನತ ಸಂಚಾಲನಾ 
ಸಮಿತಿಯಿಂದ ಹಾಗೂ ಕೇ೦ದ್ರ ಸರ್ಕಾರದ ಸಿರ: ಸಮಿತಿಯಿಂದ 
ಅನುಮೋದನೆ ಪಡೆಯಬಾಗಿರುತ್ತದೆ. 

* ನಗರ ಸ್ಥಳೀಯ ಸಂಸ್ಥೆಗಳ ವತಿಯುಂದ ಕೈಗೊಂಡ ೮೦ 
ಕಾಮಗಾರಿಗಳಲ್ರ 45 ಕಾಮಗಾರಿಗಳನ್ನು 
ಪೂರ್ಣಗೊಳಸಲಾಗಿದೆ. 

* ಅಮೃತ್‌ ಫೇಸ್‌-1ರಲ್ಲಿ ಕಲ್ಯಾಣ ಕರ್ನಾಟಿಕ ಜಿಲ್ಲೆಗಳಲ್ಲಿ ನೀರು 
ಸರಬರಾಜು ಮತ್ತು ಒಳಚೆರಂಡಿಯ ಒಟ್ಟು 19 
ಕಾಮಗಾರಿಗಳನ್ನು ಕೈಗೊಂಡಿದ್ದು, 12 ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗಿದೆ, ಬಾಕಿ 07 ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತದೆ. ಕಾಮಗಾರಿಗಳ ವಿವರವನ್ನು ಅನುಬಂಧ-2 

OO ರಲ್ಲಿ ನೀಡಿದೆ. 

ಉ) ಅನ್ಮುತ ಫೇಸ್‌ | ನ ಅಮೃತ್‌-20 ಯೋಜನೆಯಡಿ ಕಲ್ಯಾಣ ಕರ್ನಾಟಿಕ ಜಿಲ್ಲೆಗಳ ನಗರ 

ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲಿಯವರೆವಿಗೂ ಯಾವುದೇ 


ಕಾಮಗಾರಿಗಳನ್ನು ಕೈಗೊಂಡಿರುವುದಿಲ್ಲ. 


ಹ ಕಾಣಿ *-: ಕರ್ನಾಟಿಕ ರಾಜ್ಯದಲ್ಲಿ ಅಮೃತ್‌ '20 ಯೋಜನೆಯನ್ನು 
ಜಿಲ್ಲೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಅಗತ್ಯ ಮಗಳನ್ನು 
ತೆಗೆದುಕೊಂಡ a 
ವರಿಸಲಾಗುತ್ತಿದೆ. 
ಕಾಮಗಾರಿಗಳು S 
ಯಾವುವು; ಸರ್ಕಾರ ಈ 
ಕಾಮಗಾರಿಗೆ 
ಅನುಮಖೋದನೆ 
ನೀಡಿದೆಯೇ; 
(ನೀಡಿದ್ದಲ್ಲಿ ಸಂಪೂರ್ಣ 
ಮಾಯಿತಿ ನೀಡುವುದು) 
ಸಂಖ್ಯೆ:ನಅಇ 69 ಸಿಎಸ್‌ಎಸ್‌ 2022 : ಸ pe 
BR ಸ್‌ 
ಜ್‌ 
(_೬5.ಎಸುಸವರಾಜ) 
ನಗರಾಭಿವೃದ್ಧಿ ಸಚಿವರು 
ಯವ ಬಸವರಾಜ) 


4 


0ate=10,03.2022 


Workwise Progress of AMRUT AMRUT Repont 


Gawd! 


Pf 


Executive Engineer 
Kalaburagi Mahanagar Palike 


bu 


| Contractor/E Work Contract | Estimate [Expenditu 
R | r 
S.No | Work Code Work Name ntrusted Tender Gdmmenes Target Date|Completio 8 Work Status 
Premium | ment Date Amount Cost e Cost 
Agency Name H n Date 
—— —- ; A J —— 
Development of children friendly Anil prasad 3.90% 83.88 Ww 
i PGS/921/PGSH park at Akkamahadevi KHB colony pandey Below 02/01/2017 01/05/2017 291041017 74,94 80 - ‘ork Completed 
ಮ 
2 | Pese2upasia | Development of children park at | Anil prasad | 5.00% 26012017 | 25/01/2018 | 16071018 | 4562 50 49.32 ‘ [Work Completed 
k Dhanavantry colony pandey Below k 
_ 
= ದಾ ದಾ 
/ Development of children park at Anil prasad (0%) DSR 0/018 577 60 57.68 Work Completed 
3 PGS/921/PGSI3 Mansabdar colony. pandey rate 2611012017 25101/2018 | 6/10/01 f 4 pl! 
| 1—— 
Development of Park at Revanna Anil prasad (0%) DSR 7 | 25/01/2017 | 200/018 36.57 37 31.44 Work Completed 
4 PGS/921PGS/4 Siddeshwar pandey rate 26/10/201 5/0112 
—] 
ಬ Development of Park at Swastik Anil prasad 1.25% ್‌ 76 PY 90.5 Work Campleted 
5 PGS/921PGSS | nagar pandey Below 19122017 18103/2018 | 04/2018 89.7 3 p 
ಳಿ Total 320 312.8 


Srannad utith CamSnannar 


ಸುಖದ ಸ 


ಅನುಬಂಧ್ಧ್ಲಿ 
ನ್‌್‌ 
ರೂ. ಕೋಟಿಗಳಲ್ಲಿ 
FE ಜಾಮಗಾರಿ ವಿವರ A | ಅಂದಾಜು ಮೊತ್ತ | ಥೆಬ್ರವರಿ202ರ 
ಸಂ| ಅಂತ್ಯಕ್ಕೆ ವೆಚ್ಚ 
Her ತ EN ee Les 
I | ಕಲಬುರಗಿ ನಗರಕ್ಕೆ ನೀರು ಸರಬರಾಜು ಯೋಜನೆ (ಹೆಚ್ಚುವರಿ ಅನುದಾನ) 12.36 {12.30 
[ee ನಗರಕ್ಕೆ ನೀರು ಸರಬರಾಜು ಯೋಜನೆ s 5700 [47.06 
5 | ಗಂಗಾವತಿ ನಗರಕ್ಕೆ ನೀರು ಸರಬರಾಜು ಯೋಜನೆ ' so | 23.63 
| $ | ಕಲಬುರಗಿ ನಗರಕ್ಕೆ ಒಳಚರಂಡಿ ಯೋಜನೆ & 156.80 156.09 - 
5 | ಬೀದರ್‌ ನಗರಕ್ಕೆ ಒಳಚರಂಡಿ ಯೋಜನೆ 9829 {98.14 i 
5 ಬಳ್ಳಾರಿ ನಗರಕ್ಕೆ ಒಳಚರಂಡಿ ಯೋಜನೆ ರಾ 87.75 9720 
7 | ಹೊಸಪೇಟೆ ನಗರಕ್ಕೆ ಒಳಚರಂಡಿ ಯೋಜನೆ 900 [S870 § 
| * | ರಾಯಚೂರು ನಗರಕ್ಕೆ ಒಳಚರಂಡಿ ಯೋಜನೆ —o Bas 
9 | ರಾಯಚೂರು ಸಗರಕ್ಕೆ ಒಳಚರಂಡಿ ಯೋಜನೆ (ಹೆಚ್ಚು ವರಿ ಅನುದಾನ) ರ್‌ 
16 ಗಂಗಾವತಿ ನಗರಕ್ಕೆ ಒಳಚರಂಡಿ ಯೋಜನೆ [2974 f 
Ea ಗಂಗಾವತಿ ನಗರಕ್ಕೆ , ಒಳಚರಂಡಿ ಯೋಜನೆ (ಹೆಚ್ಚು ಪರಿ ಅನುದಾನ: NS 
7 ಗಂಗಾವತಿ ಸಗೆರಕ್ಕೆ ಒಳಚರಂಡಿ: ಯೋಜನೆ - 14 ಎಮ್‌ಎಬ್‌8& | 200. | 55 W 
ಎಸ್‌.ಟಿ.ಪಿ (ಹೆಚ್ಚುವರಿ ಅನುದಾನ-2) | 
ಪ್ರಗತಿಯಲ್ಲಿರುವ ಕಾಮಗಾರಿಗಳು. 
” | ಬಳ್ಳಾರಿ ನಗರಕ್ಕೆ ನೀರು ಸರಬರಾಜು ಯೋಜನೆ 70.00 | 471.62 T 
1 ಹೊಸಷೇಟೆ ನಗರಕ್ಕೆ ನೀರು ಸರಬರಾಜು ಯೋಜನೆ 52.00 | 35.33 
5 | ಬೀದರ್‌ ನಗರಕ್ಕೆ ಒಳಚರಂಡಿ ಯೋಜನೆ (ಹೆಚ್ಚುವರಿ ಅನುದಾನ) 577 3006 - 
| ಬೀದರ್‌ ನಗರಕ್ಕೆ ಒಳಚರಂಡಿ ಯೋಜನೆ (ಉಳಿತಾಯ) 7.7 7.35 
” | ಬಳ್ಳಾರಿ ಸಗರಕ್ಕೆ ಒಳಚರಂಡಿ ಯೋಜನೆ (ಹೆಚ್ಚುವರಿ ಅನುದಾನ) 2069 10.೨೦ § 
| ಹೊಸಪೇಟೆ ನಗರಕ್ಕೆ ಒಳಚರಂದಔ ಯೋಜನೆ (ಹೆಚ್ಚುವರಿ ಅನುದಾನ 15.64 
[ ರಾಯಃ ರು ನಗರಕ್ಕೆ ಒಳಚರಂಡಿ ಯೋಜನೆ (ಉಳಿತಾಯ) ER | ೨67 § Ka 


ಮುಖ ee), ಮತ್ತುಉ), ಎ 


ಕನನೀಸ ಮತ್ತು ಒಚ ಮಂಡಳಿ, dod, 
Ww’ & 


